dou ಯ aS) 
ANNASEEHA ISLAMIC MOVEMENT 


SURATKAL, MANGALORE - 575014 








ಗಡ್ಡ ಬೋಳಿಸುವುದು ನಿಷಿದ್ದ 





ಗಡ್ಡ ಬೋಳಿಸುವುದು ನಿಷಿದ್ಧ 


೪೪ ಕುರ್‌ಆನ್‌ ಮತ್ತು ಸುನ್ನತ್‌ ಏನೆನ್ನುತ್ತದೆ? 
ಅಲ್ಲಾಹು ಹೇಳುತ್ತಾನೆ: “ಅಲ್ಲಾಹು ಮತ್ತು ಅವನ ಸಂ- 
ದೇಶವಾಹಕರು ಒಂದು ವಿಷಯವನ್ನು ತೀರ್ಮಾನಿಸಿದ 
ಬಳಿಕ ಸತ್ಯವಿಶ್ವಾಸಿಗಾಗಲಿ, ಸತ್ಯವಿಶ್ವಾಸಿನಿಗಾಗಲಿ ತಮ್ಮ 
ಕಾರ್ಯಕ್ಕೆ ಸಂಬಂಧಿಸಿ ಮುಕ್ತವಾದ ಅಭಿಪ್ರಾಯವಿ- 
ರುವುದು ಸರಿಯಲ್ಲ. ಯಾರು ಅಲ್ಲಾಹು ಮತ್ತು ಅವನ 
ಸಂದೇಶವಾಹಕರ ಆಜ್ಞೋಲ್ಲಂಘನೆ ಮಾಡುತ್ತಾರೋ 
ಅವರು ಸ್ಪಷ್ಟವಾದ ರೀತಿಯಲ್ಲಿ ಪಥಭ್ರಷ್ಟರಾಗುತ್ತಾರೆ.” 
[ಕುರ್‌ಆನ್‌ 33:36] 


ಇಬ್ನ್‌ ಕಸೀರ್‌ ಹೇಳುತ್ತಾರೆ: “ಈ ಆಯತ್‌ ಎಲ್ಲ ವಿಷಯ- 
ಗಳಿಗೂ ಸಾರ್ವತ್ರಿಕವಾಗಿ ಅನ್ವಯವಾಗುತ್ತದೆ. ಅಲ್ಲಾಹು 
ಮತ್ತು ಅವನ ರಸೂಲ್‌(ಸ) ರವರು ಯಾವುದೇ ಒಂದು 
ವಿಷಯದಲ್ಲಿ ತೀರ್ಪು ನೀಡಿದರೆ ಅದಕ್ಕೆ ವಿರುದ್ಧವಾಗಿ 


|] ಗಡ್ಡ ಬೋಳಿಸುುದನಿಸಿದ್ಯ | 3 


ಚಲಿಸಲು ಯಾರಿಗೂ ಅನುಮತಿಯಿಲ್ಲ. ಇಲ್ಲಿ ಯಾರಿಗೂ 
ಆಯ್ಕೆ ಮಾಡುವ ಸ್ವಾತಂತ್ರ ಬಿಲ್ಲ ಯಾವುದೇ ಅಭಿ- 
ಪ್ರಾಯ ಅಥವಾ ಮಾತಿಗೆ ಇಲ್ಲಿ ಅವಕಾಶವಿಲ್ಲ” 





ಇಬ್ನ್‌ ಉಮರ್‌(ರ) ರಿಂದ ವರದಿ: ಪ್ರವಾದಿ(ಸ)ರವರು 
ಹೇಳುತ್ತಾರೆ: "ಮೀಸೆಯನ್ನು ಕತ್ತರಿಸಿರಿ ಮತ್ತು ಗಡ್ಡವನ್ನು 
ಬೆಳೆಸಿರಿ” [ಬುಖಾರಿ ಮತ್ತು ಮುಸ್ಲಿಮ್‌] 


ಒಮ್ಮೆ ಇಬ್ಬರು ಮಜೂಸಿಗಳ ಒಂದು ನಿಯೋಗವು 
ಮದೀನಕ್ಕೆ ಬಂತು. ಅವರಿಬ್ಬರೂ ಪ್ರವಾದಿ(ಸ) ರವರ 
ಬಳಿಗೆ ಬಂದರು. ಅವರು ಗಡ್ಡ ಬೋಳಿಸಿ ಮೀಸೆ 
ಬಿಟ್ಟಿದ್ದರು. ಪ್ರವಾದಿ(ಸ) ರವರು ಅವರ ಮುಖವನ್ನು 
ನೋಡಲು ಇಷ್ಟಪಡಲಿಲ್ಲ ಅವರು ಕೇಳಿದರು: 

“ನಿಮಗೆ ದುರದೃಷ್ಟ ಕಾಡಿದೆ! ಯಾರು ನಿಮಗೆ ಹೀಗೆ 
ಮಾಡಲು (ಗಡ್ಡ ಬೋಳಿಸಲು) ಹೇಳಿದ್ದು?” ಅವರು 
ಹೇಳಿದರು: “ನಮ್ಮ ರಬ್ಬ್‌ (ಅಂದರೆ ಕಿಸ್ರಾ ರಾಜ)” ಆಗ 
ಪ್ರವಾದಿ(ಸ) ರವರು ಹೇಳುತ್ತಾರೆ: “ಆದರೆ ನನ್ನ ರಬ್ಬ್‌ 


1 ಟ್‌ 


(ಅಲ್ಲಾಹು) ನನ್ನೊಂದಿಗೆ ಗಡ್ಡ ಬಿಡುವಂತೆ ಮತ್ತು ಮೀಸೆ 
ಕತ್ತರಿಸುವಂತೆ ಆದೇಶಿಸಿದ್ದಾನೆ.” [ಫಿಕ್‌ಹು ಸ್ನೀರಕ್ಕೆ ಬರೆದ 
ಟಿಪ್ಪಣಿಯಲ್ಲಿ ಶೈಖ್‌ ಅಲ್ಲಾನೀ ಈ ಹದೀಸನ್ನು ಹಸನ್‌ 
ಎಂದಿದ್ದಾರೆ.] 





ಅಬೂ ಹುರೈರ(ರ)ರಿಂದ ವರದಿ: ಪ್ರವಾದಿ(ಸ) ರವರು 
ಹೇಳಿದರು: “ಮೀಸೆ ಕತ್ತರಿಸಿರಿ ಮತ್ತು ಗಡ್ಡವನ್ನು ಉದ್ದಕ್ಕೆ 
ಬಿಡಿರಿ. ಮಜೂಸಿಗಳಿಗೆ ವಿರುದ್ಧವಾಗಿರಿ.” [ಮುಸ್ಲಿಮ್‌] 


ಜಾಬಿರ್‌ ಬಿನ್‌ ಸಮುರ(ರ) ಹೇಳುತ್ತಾರೆ: “ಪ್ರವಾದಿಸ) 
ರವರು ದಷ್ಪನೆ ಕೂದಲಿರುವ ಗಡ್ಡವನ್ನು ಹೊಂದಿದ್ದರು.” 
[ಮುಸ್ಲಿಮ್‌] ಅಲೀ(ರ) ಹೇಳುತ್ತಾರೆ: “ಪ್ರವಾದಿ(ಸ) 
ರವರಿಗೆ ಪೊದೆಯಂತಹ ಗಡ್ಡದಿತ್ತು” [ಅಹ್ಮದ್‌] 


ಪ್ರವಾದಿ(ಸ) ರವರ ರೂಪವನ್ನು ವಿವರಿಸುತ್ತಾ ಇಬ್ನ್‌ 
ಅಬ್ಬಾಸ್‌(ರ) ಹೇಳುತ್ತಾರೆ: “ಪ್ರವಾದಿ(ಸ)ರವರ ಗಡ್ಡವು 
ಇಲ್ಲಿಂದ ಇಲ್ಲಿಯವರೆಗೆ ತುಂಬಿಕೊಂಡಿತ್ತು. ಅಂದರೆ 


|] ಗಡ್ಡಬೋಳಿಸುವುದುನಿ 


ಅದು ಅವರ ಎದೆಯನ್ನು ಆವರಿಸಿಕೊಂಡಿತ್ತು” 
[ಅಹ್ಮದ್‌] 


ಳೆ ಮದ್‌ಹಬ್‌ಗಳ 
ಉಲಮಾಗಳು ಏನೆನ್ನುತ್ತಾರೆ? 


1. ಹನಫೀ: 





ಅಬೂ ಹನೀಫರ ಶಿಷ್ಯ ಮುಹಮ್ಮದ್‌ ಬಿನ್‌ ಹಸನ್‌ 
ಹೇಳುತ್ತಾರೆ: “ಅಬೂ ಹನೀಫ ಹೈಸಮ್‌ರಿಂದ ವರದಿ 
ಮಾಡುತ್ತಾ ಹೇಳುತ್ತಾರೆ: ಇಬ್ನ್‌ ಉಮರ್‌(ರ) ರವರು 
ತಮ್ಮ ಗಡ್ಡವನ್ನು ಮುಷ್ಟಿಯಲ್ಲಿ ಹಿಡಿಯುತ್ತಿದ್ದರು. ನಂತರ 
ಆ ಮುಷ್ಟಿಯಿಂದ ಹೊರಬರುವುದನ್ನು ಕತ್ತರಿಸುತ್ತಿದ್ದರು. 
ಮುಹಮ್ಮದ್‌ ಬಿನ್‌ ಹಸನ್‌ ಹೇಳುತ್ತಾರೆ: ಇದೇ ನಮ್ಮ 
ಅಭಿಪ್ರಾಯ. ಅಬೂ ಹನೀಫರ ಅಭಿಪ್ರಾಯವೂ ಇದೇ 
ಆಗಿದೆ.” [ಅಲ್‌ಆಸಾರ್‌ 900] 


ಇಬ್ನ್‌ ಅಬಿದೀನ್‌ ಹೇಳುತ್ತಾರೆ: “ಮೊರೊಕ್ಕೋ ನಿವಾ- 


|] ಗಡ್ಡ ಬೋಳಸುವುದನಿಸದ್ದ 6 


ಸಿಗಳಲ್ಲಿ ಕೆಲವರು ಮತ್ತು ಶಿಖಂಡಿಗಳು ಮಾಡುವಂತೆ 
ಗಡ್ಡವನ್ನು ಒಂದು ಹಿಡಿಗಿಂತ ಕಡಿಮೆ ಕತ್ತರಿಸುವುದನ್ನು 
ಯಾರೂ ಅನುಮತಿಸಿಲ್ಲ” [ಅಲ್‌ಹಾಶಿಯ 2/417] 





2. ಮಾಲಿಕೀ: 


"ಮವಾಹಿಬುಲ್‌ ಜಲೀಲ್‌ ಶರ್ಹ್‌ ಮುಖ್ತಸರಿ ಶೈಖ್‌ 
ಖಲೀಲ್‌' ಎಂಬಿ ಗ್ರಂಥದಲ್ಲಿ ಹೀಗಿದೆ: “ಗಡ್ಡ ಬೋಳಿ- 
ಸಬಾರದು. ಅದೇ ರೀತಿ ಮೀಸೆಯನ್ನೂ ಬೋಳಿಸಬಾ- 
ರದು. ಅದು ಬಿದ್‌ಅತ್‌ ಆಗಿದೆ. ಗಡ್ಡ ಮತ್ತು ಮೀಸೆ 
ಬೋಳಿಸುವವನಿಗೆ ತಿಳುವಳಿಕೆ ನೀಡಬೇಕಾಗಿದೆ.” 


ಅಬುಲ್‌ ಹಸನ್‌ ಮಾಲಿಕೀ ತಮ್ಮ "ಶರ್ಹ್‌'ನಲ್ಲಿ 

ಮತ್ತು ಅದವೀ ತಮ್ಮ "ಹಾಶಿಯ ಅಲಾ ಕಿಫಾಯತಿ 
ತ್ತಾಲಿಬ್‌'ನಲ್ಲಿ ಒಮ್ಮತವಾಗಿ ಹೇಳಿದ ಪ್ರಕಾರ ಪುರುಷರು 
ಗಡ್ಡ ಬೋಳಿಸುವುದು ಹರಾಮ್‌ ಆಗಿದೆ. ಅಬುಲ್‌ 
ಅಬ್ಬಾಸ್‌ ಅಲ್‌ಕುರ್ತುಬೀ ಅಲ್‌ಮಾಲಿಕೀ ತಮ್ಮ 


| ಗಡ್ಡಬೋಳಿಸುವುದು ನಿಷಿದ್ದ | 7 


"ಅಲ್‌ಮುಘ್‌ಹಮ್‌'ನಲ್ಲಿ ಹೇಳುತ್ತಾರೆ: “ಗಡ್ಡವನ್ನು 
ಬೋಳಿಸಬಾರದು, ಕೀಳಬಾರದು ಮತ್ತು ಅತಿಯಾಗಿ 
ಕತ್ತರಿಸಬಾರದು.” 





3. ಶಾಫಿಈ: 

ಇಮಾಂ ಶಾಫಿರ ತಮ್ಮ "ಅಲ್‌ಉಮ್ಮ್‌'ನಲ್ಲಿ ಗಡ್ಡ ಬೋ- 
ಳಿಸುವುದನ್ನು ಹರಾಮ್‌ ಎಂದಿದ್ದಾರೆ. ಅಲ್‌ಹಲೀಮೀ 
ಹೇಳುತ್ತಾರೆ: “ಗಡ್ಡ ಅಥವಾ ಹುಬ್ಬನ್ನು ಬೋಳಿಸುವುದು 
ಯಾರಿಗೂ ಧರ್ಮಸಮ್ಮತವಲ್ಲ' [ಇಬ್ನುಲ್‌ ಮುಲಕ್ಕ- 
ನ್‌ರವರ ಅಲ್‌ಇಆ್‌ಲಾಮ್‌ 1/711] 


ಇಮಾಂ ನವವೀ "ಶರ್ಹ ಮುಸ್ಲಿಮ್‌ನಲ್ಲಿ (3/151) 
ಹೇಳುತ್ತಾರೆ: “ಬುಖಾರಿ ಉದ್ದರಿಸಿದ ವರದಿಯಲ್ಲಿ 
ನೀವು ಗಡ್ಡವನ್ನು ಬೆಳೆಸಿರಿ ಎಂದಿದೆ. ಐದು ವರದಿಗಳಲ್ಲಿ 
ಬೇರೆ ಬೇರೆ ಪದಗಳೊಂದಿಗೆ ಗಡ್ಡವನ್ನು ಬೆಳೆಸಿರಿ 
ಎಂದು ಹೇಳಲಾಗಿದೆ. ಇವೆಲ್ಲವುಗಳ ಅರ್ಥ ಗಡ್ಡವನ್ನು 


|] ಗಡ್ಡ ಬಳಸುವುದು ನಿಸದ್ದ 8 


ಸಂಪೂರ್ಣವಾಗಿ ಅದು ಹೇಗಿದೆಯೋ ಹಾಗೆಯೇ 
ಬಿಟ್ಟುಬಿಡುವುದಾಗಿದೆ. ಇದು ಹದೀಸಿನ ಬಾಹ್ಯಾರ್ಥವಾ- 
ಗಿದೆ. ಇದು ನಮ್ಮ ಮದ್‌ಹಬ್‌ನ ಉಲಮಾಗಳ ಹಾಗೂ 
ಇತರ ಮದ್‌ಹಬ್‌ಗಳ ಉಲಮಾಗಳ ಅಭಿಪ್ರಾಯ- 
ವಾಗಿದೆ. ಸರಿಯಾದ ಅಭಿಪ್ರಾಯವು ಗಡ್ಡವನ್ನು 
ಅದರಷ್ಟಕ್ಕೆ ಬಿಟ್ಟುಬಿಡುವುದಾಗಿದೆ. ಅದನ್ನು ಕತ್ತರಿಸಲು 
ಹೋಗಬಾರದು. ಮೀಸೆಯ ವಿಷಯದಲ್ಲಿ ಸರಿಯಾದ 
ಅಭಿಪ್ರಾಯವು ಅದನ್ನು ಪೂರ್ಣವಾಗಿ ತೆಗೆಯದೆ 
ತುಟಿಯ ತುದಿಯು ಕಾಣುವ ರೀತಿಯಲ್ಲಿ ಅದನ್ನು 
ಗಿಡ್ಡಗೊಳಿಸುವುದಾಗಿದೆ. ಹೆಚ್ಚು ಬಲ್ಲವನು ಅಲ್ಲಾಹು.” 





4. ಹಂಬಲೀ: 
ಇಬ್ದುಲ್‌ ಮುಫ್ಲಿಹ್‌ ಹೇಳುತ್ತಾರೆ: “ಗಡ್ಡ ಬೋಳಿಸುವುದು 
ಹರಾಮ್‌ ಆಗಿದೆ” [ಅಲ್‌ಫುರೂಆ್‌ 1/92] 


ಶೈಖುಲ್‌ ಇಸ್ಲಾಮ್‌ ಇಬ್ನ್‌ ತೈಮಿಯ್ಯಃ ಹೇಳುತ್ತಾರೆ: “ಗಡ್ಡ 


|] ಗಡ್ಡ ಬೋಳಿಸುವುದನಿಸಿದ್ಯ 9 


ಬೋಳಿಸುವುದು ಹರಾಮ್‌ ಆಗಿದೆ.” [ಅಲ್‌ಫುರೂಆ್‌ 
21129] 





ಶೈಖ್‌ ಅಲೀ ಮಹ್ಟೂರು್‌ ಹೇಳುತ್ತಾರೆ: “ಗಡ್ಡವನ್ನು 
ಬೆಳೆಸುವುದು ಕಡ್ಡಾಯವಾಗಿದೆ ಮತ್ತು ಆದನ್ನು ಬೋ- 

ಳಿಸುವುದು ನಿಷಿದ್ಧವಾಗಿದೆಯೆಂಬ ವಿಷಯದಲ್ಲಿ ನಾಲ್ಕು 
ಮದ್‌ಹಬ್‌ಗಳೂ ಒಮ್ಮತಾಭಿಪ್ರಾಯವನ್ನು ಹೊಂದಿವೆ.” 
[ಆಲ್‌ಇಬ್ದಾಆ್‌ 409] 


ಗಡ್ಡ ಬೋಳಿಸುವುದು ಹರಾಮ್‌ ಆಗಿದೆ ಎಂಬ 
ವಿಷಯದಲ್ಲಿ ಉಲಮಾಗಳು ಒಮ್ಮತಾಭಿಪ್ರಾಯ ಹೊಂ- 
ದಿದ್ದಾರೆಂದು ಇಬ್ನ್‌ ಹರು ತಮ್ಮ "ಅಲ್‌ಮುಹಲ್ಲಾ' ದಲ್ಲಿ 
(2/220) ಇಜ್ಮಾಅನ್ನು (ವಿದ್ವಾಂಸರ ಒಮ್ಮತಾಭಿಪ್ರಾಯ- 
ವನ್ನು ಉದ್ಧರಿಸಿದ್ದಾರೆ. "ಮರಾತಿಬುಲ್‌ ಇಜ್ಮಾಆ್‌'ನಲ್ಲೂ 
(ಪುಟ 182) ಗಡ್ಡ ಬೋಳಿಸುವುದು ಹರಾಮ್‌ ಆಗಿದೆ- 
ಯೆಂಬ ವಿಷಯದಲ್ಲಿ ಉಲಮಾಗಳು ಒಮ್ಮತಾಭಿಪ್ರಾಯ 
ಹೊಂದಿದ್ದಾರೆಂದು ಹೇಳಲಾಗಿದೆ. 





೪ ಶೈಖ್‌ ಇಬ್ನ್‌ ಬಾರ್‌ ಹೇಳುತ್ತಾರೆ 
ನನ್ನ ಒಬ್ಬ ಸಹೋದರ ನನ್ನೊಂದಿಗೆ ಈ ಕೆಳಗಿನ 
ಪ್ರಶ್ನೆಗಳನ್ನು ಕೇಳಿದ್ದಾನೆ: 


1. ಗಡ್ಡ ಬೆಳೆಸುವುದು ಕಡ್ಡಾಯವೋ ಸಮ್ಮತಾರ್ಹವೋ? 
2. ಗಡ್ಡ ಬೋಳಿಸುವುದು ಪಾಪವೋ ಅಲ್ಲವೋ? 


3. ಮೀಸೆ ಬೆಳೆಸಿ ಗಡ್ಡ ಬೋಳಿಸಲು ಅನುಮತಿ 
ಇದೆಯೋ? 


ಉತ್ತರ: ಇಬ್ನ್‌ ಉಮರ್‌(ರ) ರಿಂದ ವರದಿ: ಪ್ರವಾದಿ(ಸ) 
ರವರು ಹೇಳುತ್ತಾರೆ: “ನೀವು ಮೀಸೆಯನ್ನು ಅಡಿಯಿಂ- 
ದಲೇ ಕತ್ತರಿಸಿರಿ ಮತ್ತು ಗಡ್ಡವನ್ನು ಬೆಳೆಸಿರಿ (ಅಂದರೆ 
ಕತ್ತರಿಸದೆ ಬಿಟ್ಟುಬಿಡಿರಿ). ಮುಶ್ರಿಕ್‌ಗಳಿಗೆ ವಿರುದ್ಧವಾಗಿರಿ” 
[ಬುಖಾರಿ ಮುಸ್ಲಿಮ್‌] 


ಅಬೂ ಹುರೈರ(ರ) ರಿಂದ ವರದಿ: ಪ್ರವಾದಿ(ಸ) ರವರು 





ಗಡ್ಡ ಬೋಳಿಸುವುದು ನಿಷಿದ್ಧ | 11 


ಹೇಳುತ್ತಾರೆ: “ನೀವು ಮೀಸೆಯನ್ನು ಕತ್ತರಿಸಿರಿ ಮತ್ತು ಗಡ್ಡ- 
ವನ್ನು ಉದ್ದಕ್ಕೆ ಬಿಡಿರಿ. ಮಜೂಸಿಗಳಿಗೆ ವಿರುದ್ಧವಾಗಿರಿ” 
[ಮುಸ್ಲಿಂ] 


ಮುದ್‌ ಬಿನ್‌ ಅರ್ಕಮ್‌(ರ) ರಿಂದ ವರದಿ: ಪ್ರವಾದಿ(ಸ) 
ರವರು ಹೇಳುತ್ತಾರೆ: “ಯಾರು ಮೀಸೆಯನ್ನು ಕತ್ತರಿಸು- 
ವುದಿಲ್ಲವೋ ಅವನು ನಮ್ಮಲ್ಲಿ ಸೇರಿದವನಲ್ಲ” [ನಸಾಠ!] 


ಮಹಾನ್‌ ವಿದ್ವಾಂಸರೂ ಸುಪ್ರಸಿದ್ಧ ಹಾಫಿರು್‌ರೂ 

ಆದ ಮುಹಮ್ಮದ್‌ ಬಿನ್‌ ಹರ್ಮೌ ಹೇಳುತ್ತಾರೆ: “ಮೀಸೆ 
ಕತ್ತರಿಸುವುದು ಮತ್ತು ಗಡ್ಡ ಬೆಳೆಸುವುದು ಕಡ್ಡಾಯವೆಂಬ 
ವಿಷಯದಲ್ಲಿ ಉಲಮಾಗಳು ಒಮ್ಮತಾಭಿಪ್ರಾಯ 
ಹೊಂದಿದ್ದಾರೆ.” 


ಮೀಸೆ ಕತ್ತರಿಸುವ ಮತ್ತು ಗಡ್ಡ ಬೆಳೆಸುವ ವಿಷಯದಲ್ಲಿ 
ಬಿಹಳಷ್ಟು ಹದೀಸ್‌ಗಳು ಮತ್ತು ಉಲಮಾಗಳ ಹೇಳಿಕೆ- 
ಗಳಿವೆ. ಅವೆಲ್ಲವನ್ನೂ ಇಲ್ಲಿ ಉಲ್ಲೇಖಿಸಲು ಸಾಧ್ಯವಿಲ್ಲ 


|] ಗಡ್ಡ ಬೋಳಸುವುದುಿಸದ | 12 


ಈಗಾಗಲೇ ಉದ್ದರಿಸಲಾದ ಹದೀಸ್‌ಗಳಲ್ಲಿ ಮತ್ತು ಇಬ್ನ್‌ 
ಹರ ಉದ್ಧರಿಸಿದ ಉಲಮಾಗಳ ಒಮ್ಮತಾಭಿಪ್ರಾಯದ- 
ಲ್ಲಿ ಮೇಲಿನ ಮೂರು ಪ್ರಶ್ನೆಗಳಿಗೆ ಉತ್ತರವಿದೆ. 


ಒಟ್ಟಿನಲ್ಲಿ ಗಡ್ಡ ಬೆಳೆಸುವುದು ಕಡ್ಡಾಯವಾಗಿದೆ. ಅದನ್ನು 
ಬೋಳಿಸಬಾರದು. ಏಕೆಂದರೆ ಪ್ರವಾದಿ(ಸ) ರವರು ಗಡ್ಡ 
ಬೆಳೆಸಬೇಕೆಂದು ಆದೇಶಿಸಿದ್ದಾರೆ. ಪ್ರವಾದಿ(ಸರವರ 
ಆದೇಶವು ಕಡ್ಡಾಯವನ್ನು ಸೂಚಿಸುತ್ತದೆ. 


ಅಲ್ಲಾಹು ಹೇಳುತ್ತಾನೆ: “ಪ್ರವಾದಿ(ಸ) ರವರು 

ನಿಮಗೆ ಏನನ್ನು ನೀಡುತ್ತಾರೋ ಅದನ್ನು ಸ್ಮೀಕರಿಸಿರಿ 
ಮತ್ತು ಅವರು ನಿಮಗೆ ಏನನ್ನು ವಿರೋಧಿಸುತ್ತಾರೋ 
ಅದರಿಂದ ದೂರವಾಗಿರಿ” [ಕುರ್‌ಆನ್‌ 59:7] 


ಅದೇ ರೀತಿ ಮೀಸೆಯನ್ನು ಅಡಿಯಿಂದಲೇ ಕತ್ತರಿಸುವು- 
ದು ಕಡ್ಡಾಯವಾಗಿದೆ. ಮೀಸೆ ಬೆಳೆಸಬಾರದು. ಏಕೆಂದರೆ 
ಅದು ಮೀಸೆಯನ್ನು ಕತ್ತರಿಸಿರಿ ಎಂಬ ಪ್ರವಾದಿ(ಸ)ರವರ 


|] ಗಡ್ಡಬೋಳಿಸುವುದುನಿಸದ 13 


ವಚನಕ್ಕೆ ವಿರುದ್ಧವಾಗಿ ವರ್ತಿಸುವುದಾಗಿದೆ. 


“ಯಾರು ತನ್ನ ಮೀಸೆಯನ್ನು ಕತ್ತರಿಸುವುದಿಲ್ಲವೋ 
ಅವನು ನಮ್ಮಲ್ಲಿ ಸೇರಿದವನಲ್ಲ” ಎಂಬ ಪ್ರವಾದಿ(ಸ) 
ರವರ ವಚನವು ಈ ವಿಷಯದಲ್ಲಿರುವ ಘೋರ ಎಚ್ಚರಿಕೆ- 
ಯಾಗಿದೆ. ಅಲ್ಲಾಹು ಮತ್ತು ಅವನ ಪ್ರವಾದಿ(ಸ) ರವರು 
ವಿರೋಧಿಸಿದ ಕಾರ್ಯಗಳ ಬಗ್ಗೆ ಎಚ್ಚರ ವಹಿಸುವುದು 
ಮತ್ತು ಅಲ್ಲಾಹು ಹಾಗೂ ಅವನ ಪ್ರವಾದಿ(ಸ) ರವರು 
ಆದೇಶಿಸಿದ ವಿಷಯಗಳನ್ನು ಅನುಸರಿಸುವುದು ಮುಸ್ಲಿ- 
ಮನಿಗೆ ಸಂಬಂಧಿಸಿದಂತೆ ಕಡ್ಡಾಯವಾಗಿದೆ. 


ಒಟ್ಟಿನಲ್ಲಿ ಮೀಸೆ ಬೆಳೆಸುವುದು ಪಾಪ ಮತ್ತು ಆಜ್ಞೋ- 
ಲ್ಲಂಘನೆಯಾಗಿದೆ. ಅದೇ ರೀತಿ ಗಡ್ಡ ಬೋಳಿಸುವುದು 
ಅಥವಾ ಗಿಡ್ಡಗೊಳಿಸುವುದು ಈಮಾನನ್ನು ಕುಗ್ಗಿಸುವ 
ಮತ್ತು ದುರ್ಬಲಗೊಳಿಸುವ ಪಾಪ ಮತ್ತು ಆಜ್ಞೋ- 
ಲ್ಲಂಘನೆಯಾಗಿದೆ. ಅಲ್ಲಾಹನ ಕೋಪ ಮತ್ತು ಶಿಕ್ಷೆಯು 
ಇಳಿಯುವ ಭಯವೂ ಇದರಲ್ಲಿದೆ. 


ಗಡ್ಡ ಬೋಳಿಸುವುದು ನಿಃ 





ಮೀಸೆ ಬೆಳೆಸುವುದು ಮತ್ತು ಗಡ್ಡ ಬೋಳಿಸುವುದು 
ಅಥವಾ ಗಿಡ್ಡಗೊಳಿಸುವುದು ಮಜೂಸಿಗಳನ್ನು ಮತ್ತು 
ಮುಶ್ರಿಕ್‌ಗಳನ್ನು ಅನುಕರಣೆ ಮಾಡುವುದಾಗಿದೆಯೆಂದು 
ಮೇಲೆ ಉಲ್ಲೇಖಿಸಲಾದ ಹದೀಸ್‌ಗಳಲ್ಲಿವೆ. ಮಜೂಸಿಗ- 
ಳನ್ನು ಮತ್ತು ಮುಶ್ರಿಕರನ್ನು ಅನುಕರಣೆ ಮಾಡುವುದು 
ನಿಷಿದ್ಧ. ಏಕೆಂದರೆ ಪ್ರವಾದಿ(ಸ)ರವರು ಹೇಳುತ್ತಾರೆ: 
“ಯಾರು ಒಂದು ಜನತೆಯನ್ನು ಅನುಕರಿಸುತ್ತಾನೋ 
ಅವನು ಅವರಲ್ಲಿ ಸೇರುತ್ತಾನೆ.” [ಮೂಲ: ಗ 
wwwbinbaz.org.salmat/1696] 


೪ ಶೈಖ್‌ ಉಸೈಮೀನ್‌ ಹೇಳುತ್ತಾರೆ 


ನಿರಂತರವಾಗಿ ಗಡ್ಡ ಬೋಳಿಸುವವರಿಗೆ ಸಂಬಂಧಿ- 
ಸಿದಂತೆ ಗಡ್ಡ ಬೋಳಿಸುವುದು ಮಹಾಪಾಪವೆಂದು 
ಹೇಳಬಹುದು. ಅಂದರೆ ಗಡ್ಡ ಬೋಳಿಸುವ ವಿಷಯದಲ್ಲಿ 
ಸ್ಥಿರವಾಗಿ ನಿಂತು ಪುನಃ ಪುನಃ ಗಡ್ಡ ಬೋಳಿಸುವುದಾದ- 
ರೆ ಮತ್ತು ಪ್ರವಾದಿ(ಸ) ರವರ ಸುನ್ನತ್ತನ್ನು ಬಹಿರಂಗವಾಗಿ 


|] ಗಡ್ಡಬೋಳಿಸುವುದು ನಿಷಿದ್ದ 5 


ವಿರೋಧಿಸುವುದಾದರೆ ಅವರಿಗೆ ಸಂಬಂಧಿಸಿದಂತೆ ಗಡ್ಡ 
ಬೋಳಿಸುವುದು ಮಹಾಪಾಪವಾಗಿದೆ. ಏಕೆಂದರೆ ಆ 
ವಿಷಯದಲ್ಲಿ ಅವರು ಹಟಿಹಿಡಿದು ನಿಲ್ಲುತ್ತಾರೆ. 


ಇನ್ನು ಈ ವಿಷಯದಲ್ಲಿ ವರದಿಯಾದ ಹದೀಸ್‌ಗಳ ಬಗ್ಗೆ 
ನೋಡೋಣ: 


ಮೊದಲನೆಯದಾಗಿ, ಗಡ್ಡ ಬೆಳೆಸುವುದು ಪ್ರಕೃತಿ 
ಚರ್ಯೆಗಳಲ್ಲಿ ಸೇರಿದ್ದೆಂದು ಪ್ರವಾದಿಸ)ರವರು ಹೇಳಿ- 
ದ್ದಾರೆ. ಆದ್ದರಿಂದ ಗಡ್ಡ ಬೋಳಿಸುವವನು ಅಲ್ಲಾಹು 
ಮನುಷ್ಯರನ್ನು ಸೃಷ್ಟಿಸಿದ ಪ್ರಕೃತಿಗೆ ವಿರುದ್ಧವಾಗಿ 
ಚಲಿಸುವವನಾಗಿದ್ದಾನೆ. 

ಎರಡನೆಯದಾಗಿ, ಗಡ್ಡ ಬೋಳಿಸುವುದು ಮುತ್ರಿಕರ 
ಮತ್ತು ಮಜೂಸಿಗಳ ಚರ್ಯೆಯೆಂದು ಪ್ರವಾದಿ(ಸ) 
ರವರು ಹೇಳಿದ್ದಾರೆ. ಮಜೂಸಿಗಳಿಗೆ ಮತ್ತು ಮುಶ್ರಿಕರಿಗೆ 
ವಿರುದ್ಧವಾಗಿರಬೇಕೆಂದು ನಮ್ಮೊಂದಿಗೆ ಆದೇಶಿಸಲಾಗಿದೆ. 


ಗಡ್ಡ ಬೋಳಸುವುದುನಿಸದ | 16 


ಮಾತ್ರವಲ್ಲ ಎಲ್ಲ ಸತ್ಯನಿಷೇಧಿಗಳಿಗೂ ವಿರುದ್ಧವಾಗಿರ- 
ಬೇಕೆಂದು ನಮ್ಮೊಂದಿಗೆ ಆದೇಶಿಸಲಾಗಿದೆ. ಪ್ರವಾದಿ(ಸ) 
ರವರು ಹೇಳಿದರು: “ಯಾರು ಒಂದು ಜನತೆಯನ್ನು 
ಅನುಕರಿಸುತ್ತಾರೋ ಅವನು ಅವರಲ್ಲಿ ಸೇರುತ್ತಾನೆ.” 


ಶೈಖುಲ್‌ ಇಸ್ಲಾಮ್‌ ಇಬ್ನ್‌ ತೈಮಿಯ್ಯ ಹೇಳುತ್ತಾರೆ: 

ಈ ಹದೀಸಿನ ಬಾಹ್ಯಾರ್ಥವು ಬೇರೆ ಜನತೆಯನ್ನು 
ಅನುಕರಣೆ ಮಾಡುವವನು ಸತ್ಯನಿಷೇಧಿಯಾಗಿದ್ದಾನೆಂ- 
ದು ಸೂಚಿಸುತ್ತದೆಯಾದರೂ ಅದರ ಕನಿಷ್ಠ ಸ್ಥಿತಿಯು 
ಸೂಚಿಸುವ ಪ್ರಕಾರ ಬೇರೆ ಜನರನ್ನು ಅನುಕರಣೆ 
ಮಾಡುವುದು ಹರಾಮ್‌ ಆಗಿದೆ. 


ನಾಲ್ಕನೆಯದಾಗಿ, ಪ್ರವಾದಿ(ಸ)ರವರು ಗಡ್ಡ ಬೆಳೆಸಬೇಕೆಂ- 
ದು ಆದೇಶಿಸಿದ್ದಾರೆ. ಗಡ್ಡವನ್ನು ಬೆಳೆಸಿರಿ, ಮುತ್ರಿಕ್‌ಗಳಿಗೆ 
ವಿರುದ್ಧವಾಗಿರಿ, ಮಜೂಸಿಗಳಿಗೆ ವಿರುದ್ಧವಾಗಿರಿ ಎಂದು 
ಪ್ರವಾದಿ(ಸುರವರು ಹೇಳಿದ್ದಾರೆ. ಮೂಲ ನಿಯಮದ 
ಪ್ರಕಾರ ಅಲ್ಲಾಹು ಹಾಗೂ ಪ್ರವಾದಿ(ಸ ರವರ ಆದೇಶಗ- 


ಗಡ್ಡ ಬೊಳಿಸುವುದ ನಿಷಿದ್ದ 7 


ಳು, ಅವು ಕಡ್ಡಾಯವಲ್ಲವೆಂದು ಬೇರೆ ಪುರಾವೆಗಳು 
ಲಭ್ಯವಿರುವ ಹೊರತು, ಆ ಆದೇಶಗಳೆಲ್ಲವೂ ಕಡ್ಡಾಯ- 
ವನ್ನು ಸೂಚಿಸುವ ಆದೇಶಗಳಾಗಿವೆಯೆಂದು ಹೆಚ್ಚಿನ 
ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. 





ಐದನೆಯದಾಗಿ, ಗಡ್ಡ ಬೆಳೆಸುವುದು ಪ್ರವಾದಿ(ಸ) ರವರ 
ಮತ್ತು ಇತರ ಪ್ರವಾದಿಗಳ ಚರ್ಯೆಯಾಗಿದೆ. ಹಾರೂ- 
ನ್‌(ಅ) ತಮ್ಮ ಸಹೋದರ ಮೂಸಾ(ಅ) ರೊಂದಿಗೆ 
ಹೇಳಿದ ಮಾತನ್ನು ಅಲ್ಲಾಹು ಉದ್ಧರಿಸಿದ್ದಾನೆ: “ಓ ನನ್ನ 
ತಾಯಿಯ ಮಗನೇ! ತಾವು ನನ್ನ ಗಡ್ಡವನ್ನು ಅಥವಾ 
ನನ್ನ ತಲೆಯನ್ನು ಹಿಡಿಯಬೇಡಿ.” [ಕುರ್‌ಆನ್‌ 20:94] 


ಪ್ರವಾದಿ()) ರವರಿಗೆ ದಪ್ಪ ಪೊದೆಯಂತಿರುವ ಗಡ್ಡದಿತ್ತು. 
ಪ್ರವಾದಿಗಳ ಅಥವಾ ಮುಶ್ರಿಕರ ಚರ್ಯೆಗಳಲ್ಲಿ ಯಾರಾ- 
ದರೊಬ್ಬರ ಚರ್ಯೆಯನ್ನು ಅರಿಸುವಂತೆ ಬುದ್ಧಿಯುಳ್ಳ 
ಒಬ್ಬ ವ್ಯಕ್ತಿಯೊಡನೆ ಹೇಳಲಾದರೆ ಅವನು ಯಾವುದನ್ನು 
ಆರಿಸುವನು? ಅವನು ಪ್ರವಾದಿಗಳ ಚರ್ಯೆಯನ್ನು 





ಗಡ್ಡ ಬೋಳಿಸುವುದು ನಿಷಿದ್ಧ | 18 


ಆರಿಸುವನು. ಮಜೂಸಿಗಳ ಮತ್ತು ಮುಶ್ರಿಕ್‌ಗಳ 
ಚರ್ಯೆಯನ್ನು ಆರಿಸಲಾರ. 


ಆದ್ದರಿಂದ ಅಲ್ಲಾಹನನ್ನು ಭಯಪಡುವಂತೆ ನಮ್ಮ 
ಮುಸ್ಲಿಮ್‌ ಸಹೋದರರಿಗೆ ನಾನು ಉಪದೇಶ 
ನೀಡುತ್ತೇನೆ. ಅಲ್ಲಾಹನನ್ನು ಭಯಪಡಿರಿ. ಗಡ್ಡ ಬೆಳೆಸುವ 
ವಿಷಯದಲ್ಲಿ ಪ್ರವಾದಿ(ಸ) ರವರ ಆದೇಶವನ್ನು 
ಪಾಲಿಸಿರಿ. ಏಕೆಂದರೆ ಅಲ್ಲಾಹು ಹೇಳುತ್ತಾನೆ: “ಆದ್ದರಿಂದ 
ಪ್ರವಾದಿಯವರ ಆಜ್ಞೆಗೆ ವಿರೋಧವಾಗಿ ಸಾಗುವವರು 
ತಮಗೇನಾದರೂ ಫಿತ್ನ ತಗಲುವುದರ ಬಗ್ಗೆ ಅಥವಾ 
ಯಾತನಾಮಯ ಶಿಕ್ಷೆ ತಗಲುವುದರ ಬಗ್ಗೆ ಭಯಪಡಲಿ.” 
[ಕುರ್‌ಆನ್‌ 24:63] 


ಇಮಾಮ್‌ ಅಹ್ಮದ್‌ ಹೇಳುತ್ತಾರೆ: “ಫಿತ್ನ ಎಂದರೆ 

ಏನೆಂದು ನಿಮಗೆ ಗೊತ್ತೇ? ಫಿತ್ನ ಎಂದರೆ ಶಿರ್ಕ್‌ ಪ್ರವಾ- 
ದಿ(ಸ) ರವರ ಯಾವುದಾದರೂ ವಚನವನ್ನು ತಿರಸ್ಕರಿಸಿ- 
ದರೆ ಅದರಿಂದ ಹೃದಯದಲ್ಲಿ ಧಿಕ್ಕಾರ ಮನೋಭಾವವು 


ಗಡ್ಡ ಬೋಳಿಸುವುದ ನಿಷಿದ್ದ 9 


ಬೆಳೆದು ಅವನು ನಾಶವಾಗುವ ಭಯವಿದೆ?” 


ಆದ್ದರಿಂದ ವಿಷಯವು ಗಂಭೀರವಾಗಿದೆ. ನಮ್ಮೆಲ್ಲ 
ಮುಸ್ಲಿಮ್‌ ಸಹೋದರರೊಂದಿಗೆ ಅಲ್ಲಾಹನನ್ನು 
ಭಯಪಡಿ ಎಂದು ನಾವು ಹೇಳುತ್ತೇವೆ. ಪ್ರವಾದಿ(ಸ) 
ರವರ ಚರ್ಯೆಯನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ 
ಅದರಿಂದ ನಿಮಗೆ ಪುಣ್ಯವು ಸಿಗುತ್ತದೆ. ಗಡ್ಡ ಬೆಳೆಸುವುದ- 
ರಿಂದ ಉತ್ತಮ ಚಹರೆ ಲಭ್ಯವಾಗುತ್ತದೆ. ಅಲ್ಲಾಹು ಗಡ್ಡದ 
ಮೂಲಕ ಪುರುಷರನ್ನು ಸುಂದರಗೊಳಿಸಿದ್ದಾನೆ. ಗಡ್ಡ 
ಬೆಳೆಸುವುದರಿಂದ ಉತ್ತಮ ಚಹರೆಯು ಲಭ್ಯವಾಗುತ್ತದೆ. 
ಉತ್ತಮ ಹೃದಯವು ಲಭ್ಯವಾಗುತ್ತದೆ. ಏಕೆಂದರೆ 
ಮನುಷ್ಯನು ಅಲ್ಲಾಹನ ಧರ್ಮವನ್ನು ಬಿಗಿಯಾಗಿ 
ಹಿಡಿಯುವುದನ್ನು ಹೆಚ್ಚಿಸಿದಂತೆಲ್ಲಾ ಅವನ ಹೃದಯವು 
ಕೂಡ ಹೆಚ್ಚು ಹೆಚ್ಚು ಉತ್ತಮವಾಗುತ್ತದೆ. ಅಲ್ಲಾಹು 
ಹೇಳುವ ಮಾತನ್ನು ಕೇಳಿರಿ: “ಗಂಡಾಗಲಿ, ಹೆಣ್ಣಾಗಲಿ 
ಸತ್ಯವಿಶ್ವಾಸಿಯಾಗಿರುತ್ತಾ ಯಾರು ಸತ್ಯರ್ಮಗಳನ್ನು 


ಗಡ್ಡಜೊಳಿಸುವುದುನಿಸದ| 20 


ಮಾಡುತ್ತಾರೋ ಖಂಡಿತವಾಗಿಯೂ ನಾವು ಅವರಿಗೆ 
ಉತ್ತಮವಾದ ಬದುಕನ್ನು ನೀಡುವೆವು. ಅವರು 
ಮಾಡುತ್ತಿರುವ ಕರ್ಮಗಳಲ್ಲಿ ಅತ್ಯುತ್ತಮವಾಗಿರುವುದಕ್ಕೆ 
ಅನುಗುಣವಾಗಿ ನಾವು ಅವರಿಗಿರುವ ಪ್ರತಿಫಲವನ್ನು 
ನೀಡುವೆವು” [ಕುರ್‌ಆನ್‌ 16:97] 


ಅಂದರೆ ನಾವು ಅವನಿಗೆ ಅತ್ಯುತ್ತಮ ಬದುಕನ್ನು ಕರು- 
ಜಿಸುವೆವು. ಅವನ ಸಂಪತ್ತನ್ನು ಹೆಚ್ಚಿಸುವೆವು ಅಥವಾ 
ಅವನಿಗೆ ಮನರಂಜನೆಯನ್ನು ನೀಡುವೆವು ಎಂದು 
ಅಲ್ಲಾಹು ಹೇಳಿಲ್ಲ ಬದಲಾಗಿ ಅವನಿಗೆ ಅತ್ಯುತ್ತಮ 
ಬದುಕನ್ನು ಕರುಣಿಸುವೆವು ಎಂದು ಅಲ್ಲಾಹು ಹೇಳುತ್ತಾ- 
ನೆ. ಅವನು ಬಡವನಾದರೂ ಸರಿ. ಅವನ ಹೃದಯವು 
ಮನಶ್ಯಾಂತಿಯಿಂದ ಕೂಡಿರುತ್ತದೆ. ಅವನು ಅಲ್ಲಾಹನ 
ತೀರ್ಮಾನ ಮತ್ತು ವಿಧಿಯಲ್ಲಿ ಸಂತೃಪ್ರನಾಗುತ್ತಾನೆ. 
ಅವನ ಬದುಕು ಅತ್ಯುತ್ತಮವಾಗುತ್ತದೆ. 





ಆಂ... ೨ಎ... 





Sponsored by 


ಕ್ಲ 
UKE 


UMAR KHATHEEJA 
FOUNDATION 


8722695551 
ET 


